ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ.ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ 


ಭಾನಾಯಿತಿಾಫವರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 666 
ಉತ್ತರಿಸುವವರು } : ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ' ವಿಕಲಚೇತನರ ಮತ್ತು 
. ಹಿರಿಯ ವಾಗರಿಕರ ಸಬಲೀಕರಣ ಇಲಾಖೆ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ : 25.09.2020 
ಕಸ ಪಕ್ನೆ ಉತ್ತರ 
(ಅ) ರಾಜ್ಯದಲ್ಲಿ | ದೇವದಾಸಿ ಪುನರ್ವಸತಿ" ರಾಜ್ಯದ ಬೆಳಗಾವಿ, "ಧಾರವಾಡ `ಹಾವೇಕ ಸವಗ. 
ಯೋಜನೆಯ ಅನ್ವಯ ಕೈಗೊಂಡ | ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, 


ಕಾರ್ಯಕ್ರಮಗಳೇನು: ಕಳೆದ 5 ವರ್ಷಗಳಲ್ಲಿ | ಬಳ್ಳಾರಿ, ಕೊಪ್ಪಳ ರಾಯಚೂರು, ಶಿವಮೊಗ್ಗ, 
ಎಷ್ಟು ದೇವದಾಸಿಯರಿಗೆ ಪುಸರ್ವಸತಿ | ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ದೇವದಾಸಿ 


ಕಲ್ಪಿಸಲಾಗಿದೆ; : ದೇವದಾಸಿಯರ | ಪುನರ್ವಸತಿ ಯೋಜನೆಯಡಿ ಈ ಕೆಳಕಂಡ 
ಜೀವನೋಪಾಯಕ್ಕೆ y ಯಾವ ಯಾವ: ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. | 
ಕಾರ್ಯಕ್ರಮಗಳನ್ನು ಕೆ ಸೈಗೊಳ್ಳಲಾಗಿದೆ; 

(ಜಿಲ್ಲಾವಾರು ವಿವರ ) ನೀಡುವುದು 1: ಮಾಜಿ ದೇವದಾಸಿ ಪುನರ್ವಸತಿ ಯೋಜನೆ 


2. ಮಾಜಿ ದೇವದಾಸಿಯರ ಮಾಸಾಶನ ಯೋಜನೆ 
3. ಮಾಜಿ ದೇವದಾಸಿಯರ ವಸತಿ ಯೋಜನೆ. ' 
ಮಾಜಿ ದೇವದಾಸಿ ಮಹಿಳೆಯರ 
ಜೀವನೋಪಾಯಕ್ಕಾಗಿ ಆದಾಯೋತ್ಪನ್ನಕರ ಚಟುವಟಿಕೆ 
ಕೈಗೊಳ್ಳಲು ರೂ.50 ,000/- (ರೂಂ, 000/- ಗಳ 
ಪ್ರೋತ್ಸಾಹಧನ ಮತ್ತು ರೂ.25,000/-. ಸಾಲ) ಗಳ 
ಆರ್ಥಿಕ ಸೌಲಭ್ಯವನ್ನು ಮತ್ತು ಉದ್ಯಮಶೀಲತಾ 
ಅಭಿವೃದ್ಧಿ ತರಬೇತಿ (ಇ.ಡಿ.೩ಿ) ಯನ್ನು ನೀಡಿ, 
ಒದಗಿಸಲಾಗುತ್ತಿದೆ. * 
ಜಿಲ್ಲಾವಾರು ವಿವರವನ್ನು ಅಮುಬಂಧ-1 ರಲ್ಲಿ ಸಲ್ಲಿಸಿದೆ 


ಈ ಪಸ ರಾಜ್ಯದ್ದಾರವ ಮಾಡ ರವರ 53-4 ಮತ್ತು” 2007-೫8ನೇ ಸಾಲುಗ್‌ಸ್ಟ 
ಸಂಖ್ಯೆ ಎಷ್ಟು ದೇವದಾಸಿ ಪದ್ಧತಿಯನ್ನು | ಸರ್ಕಾರದಿಂದ ನಡೆಸಲಾದ ಸಮೀಕ್ಷೆಯಲ್ಲಿ ಮೇಲ್ಕಂಡ [' 
ನಿರ್ಮೂಲನೆಗೊಳಿಸಲು ಕೈಗೊಂಡ ಕ್ರಮಗಳೇನು; | |; ಜಿಲ್ಲೆಗಳ ಒಟ್ಟು 46,660 ಮಾಜಿ ದೇವದಾಸಿಯರಲ್ಲಿ 
9.239 ಜನ ಮರಣ. ಹೊಂದಿದ್ದು, ಪ್ರಸ್ತುತ 37421 
ಮಾಜಿ' ದೇವದಾಸಿಯರು ಇರುತ್ತಾರೆ. 

ಕರ್ನಾಟಕ ದೇವದಾಸಿಯರ (ಸಮರ್ಪಣಾ ನಿಷೇಧ) 
ಅಧಿನಿಯಮ-1982 ಜಾರಿಯಲ್ಲಿದ್ದು, 2009 ರಲ್ಲಿ 
ತಿದ್ದುಪಡಿಯಾಗಿ ಕರ್ನಾಟಕ ದೇವದಾಸಿಯರ 
(ಸಮರ್ಪಣಾ ನಿಷೇಧ) (ತಿದ್ದುಪಡಿ) ವಿಧೇಯಕ- 
209 ರಡಿ ದೇವದಾಸಿ ಪದ್ಧತಿಯನ್ನು 
ನಿರ್ಮೂಲನೆಗೊಳಿಸಲು ಕಮಕ್ಕೆಗೊಳ್ಳಲಾಗುತ್ತಿದೆ. 


ದೇವದಾಸಿ ಪೆನರ್ವಸತಿ`ಯೋಜನೆಯಔ `'ದೇವದಾಸಿ 
ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲು 14 ಜಿಲ್ಲೆಗಳಲ್ಲಿ 
ಜನಜಾಗೃತಿ ಮೂಡಿಸಲು ಬೀದಿನಾಟಕ, ಬಿತ್ತಿಪತ್ರ, |. 
ಕರಪತ್ರ ಮತ್ತು ಗೋಡೆಬರಹದ ಮೂಲಕ ಜಾಗೃತಿ 
ಮೂಡಿಸಲಾಗುತಿದೆ. 


ಜಾತ್ರೆಗಳಲ್ಲಿ ಮುತ್ತು ಕಟ್ಟುವುದನ್ನು ತಡೆಗಟ್ಟಲು ಜಾತ್ರಾ 
ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 
ದೇವದಾಸಿ ಪದ್ಧತಿಯ ಧುಷ್ನರಿಣಾಮಗಳ ಬಗ್ಗೆ ಹಾಗೂ 


ಈ ಪದ್ಧತಿಯನ್ನು ಆಚರಣೆಗೆ ತಂದಲ್ಲಿ 'ಅದಕ್ಕೆ 
ವಿಧಿಸಬಹುದಾದ  ಕಿಕ್ಷಳ ಹಾಗೂ ಇನ್ನಿತರೆ 


ನಿಯಮಗಳ ಬಗ್ಗೆ ಕಾನೂನು ಶಿಬಿರಗಳ ಮೂಲಕ 
ಜಾಗೃತಿ ಮೂಡಿಸಲಾಗುತ್ತಿದೆ. 


ಆರೋಗ್ಯ ಶಿಬಿರಗಳನ್ನು ತಾಲ್ಲೂಕು ಮತ್ತು ಜಿಲ್ಲಾ 
ಮಟ್ಟಗಳಲ್ಲಿ ಕೈಗೊಳ್ಳಲಾಗುತ್ತಿದೆ. 

ಮಾಜಿ ದೇವದಾಸಿಯರ ಸ್ವ ಸಹಾಯ ಸಂಘಗಳನ್ನು 
ರಚಿಸುವುದರ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. 


(ಇ) 


ಮಾಡ ಡೌವದಾಸಿಯರಗೆ ವಸ್‌ ಯೋಜನ 
ಅನ್ನ್ವಯ ಇದುವರೆಗೂ ಎಷ್ಟು ಮನೆಗಳನ್ನು 


ವಿತರಿಸಲಾಗಿದೆ; ಎಷ್ಟು ಫಲಾನುಭವಿಗಳನ್ನು 
ಗುರುತಿಸಲಾಗಿದೆ: (ಜಿಲ್ಲಾವಾರು ವಿವರ 
ನೀಡುವುದು) 


ಮಾಜಿ ದೇವದಾಸಿ ಮಹಿಳೆಯರಿಗೆ" ವಸತಿ 
ಯೋಜನೆಯಡಿ ನಿವೇಶನ ಹೊಂದಿದ ಮಾಜಿ 
ದೇವದಾಸಿಯರಿಗೆ ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ 
ನಿಗಮದ ಮೂಲಕ 13252 ಮನೆಗಳನ್ನು ನಿರ್ಮಾಣ 
ಮಾಡಿಕೊಡಲಾಗಿದೆ. 


ಜಿಲ್ಲಾವಾರು- ವಿಷರವನ್ನು-ಅನುಬಂಧ-2 ರಲ್ಲಿ-ಸಲ್ಲಿಸಿಡೆ |--- -- - 


() 


ಮಾಡ ನಾವವಾಸಯರಗ ಕನಷ್ಠ ಕಾ3ರ 


ಮಾಸಾಶನ ನೀಡುವ ಕುರಿತು ಸರ್ಕಾರದ 


ನಿಲುವೇನು; 


45 ವರ್ಷ ಮೀರಿದ ಮಾಜಿ`'ದೇವದಾಸಿ ಮಹಿಳೆಯೆರಿಗೆ 
2007 ರಿಂದ ಮಾಸಾಶನವನ್ನು ಒದಗಿಸಲಾಗುತ್ತಿದೆ. 


ಸರ್ಕಾರದ ಆದೇಶ ಸಂಖ್ಯೆ; ಮಮಅ 57 ಮನಿ 
2006, ದಿನಾಂಕ:07.08.2007 ರಂತೆ ಮಾಜಿ. 
ದೇವದಾಸಿ ಮಹಿಳೆಯರಿಗೆ ರೂ.400/-' ಗಳಂತೆ 
ಮಾಸಾಶನವನ್ನು ನೀಡಲಾಗುತ್ತಿತ್ತು. 


ಸರ್ಕಾರದ ಆದೇಶ ಸಂಖ್ಯೆ 'ಮಮಲಅ 20 ಮಲಅನಿ 
2013, ದಿನಾಂಕ:02.09.2013 .. ರಂತೆ ಮಾಜಿ 
ದೇವದಾಸಿ ಮಹಿಳೆಯರಿಗೆ ಮಾಸಾಶನವನ್ನು 
ರೂ.400/- ರಿಂದ ರೂ.500/- ಗಳಿಗೆ ಹೆಚ್ಚಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಮಮ 07 ಮಲನಿ 
2015, ದಿನಾಂಕ:26.06.2015 ರಂತೆ ಮಾಜಿ 
ದೇವದಾಸಿ ಮಹಿಳೆಯರಿಗೆ ಮಾಸಾಶನವನ್ನು 
ರೂ.500/- ರಿಂದ ರೂ.1000/- ಗಳಿಗೆ ಹೆಚ್ಚಿಸಲಾಗಿದೆ. 


f ರಾ ರೂ]000/- ಗಳಿಗೆ" 
ಸರ್ಕಾರದ ಆದೇಶ ಸಂಖ್ಯೆ ಮಮಅ 44 ಮಅನಿ 
2016,  ದಿನಾಂಕ:09.02.2017 ರಂತೆ ಮಾಜ 
ದೇವದಾಸಿ ಮಹಿಳೆಯರಿಗೆ . ಮಾಸಾಶನವನ್ನು 
ರೂ.1000/- ರಿಂದ ರೂ.1500/- ಗಳಿಗೆ ಹೆಚಿಸಿ, 


ಆದೇಶಿಸಲಾಗಿರುತ್ತದೆ. ಪ್ರಸ್ತುತವಾಗಿ ರೂ.1500/-ಗಳಂತೆ 
ಮಾಸಾಶನವನ್ನು ಒ ಒದಗಿಸಲಾಗುತ್ತಿದೆ. 


ಮಾಚಿ ದೇವದಾಸಿಯರಿಗೆ ಮಾಸಾಶನವನ್ನು 
ರೂ.1500/-ಗಳಿಂದ ರೂ. '3000/-ಗಳಿಗೆ : 


ಪ್ರಸ್ತಾವನೆ ಸರ್ಕಾರ ೬; 


ಸಂಖ್ಯೆ: : WDCSEC-WDC/56 12020 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಪೆ) 


ಮಹಿಳಾ ಮತ್ತು ಮಕ್ಕಳ € ಅಭಿವೃದ್ಧಿ, ವಿಕಲಚೇತನರ ಮತ್ತು 


ಹಿರಿಯ ನಾಗರೀಕರ ಸಬಫೀ ಕರಣ ಸಚಿವರು. 


ಮಾಜಿ ದೇವದಾಸಿ ಮಹಿಳೆಯರ ಜೀವನೋಪಾಯಕ್ಕಾಗಿ ಆದಾಯೋತ್ಸನ್ನ ಕರ ಚಟುವಟಿಕೆ ಕೈಗೊಳ್ಳಲು ಆರ್ಥಿಕ 


ಅನುಬಂಧ-1 


ಸೌಲಭ್ಯವನ್ನು ಒದಗಿಸಿದ ಜಿಲ್ಲಾವಾರು. ವಿವರ 


T 


ಇ 2015-16 ರಿಂದ 2019- 20ನೇ 
ಕೈಸಂ ಜಿಲ್ಲೆಗಳ ಹೆಸರು ಸಾಲಿನವರೆಗೆ ಆರ್ಥಿಕ ಸೌಲಭ್ಯ ಪಡೆದ 
§ ಫಲಾನುಭವಿಗಳ ಸಂಖ್ಯೆ 
1 ಬೆಳಗಾವಿ 551 
| 2 ಬಾಗಲಕೋಟೆ 1721 
3 "ವಿಜಯಪುರ 656 
4 ಹಾವೇರಿ 167 
5 ಧಾರವಾಡ 148 
[ 6 ಗದಗ 220 
7 ಚಿತ್ರದುರ್ಗ 73 
8 ದಾವಣಗೆರೆ 578 
9 ಶಿವಮೊಗ್ಗ 05 
10 ರಾಯಚೂರು 544 
Il ಕೊಪ್ಪಳ $94 
12 ಬಳ್ಳಾರಿ 3503 
5 13 ಕಲಬುರಗಿ 460 
14 ಯಾದಗಿರಿ 365 


ಅನುಬಂಧ--2 


ಮಾಜಿ ದೇವದಾಸಿ ಮಹಿಳೆಯರಿಗೆ ವಸತಿ ಯೋಜನೆಯಡಿ ನಿವೇಶನ ಹೊಂದಿದ ಮಾಜಿ ದೇವದಾಸಿಯರಿಗೆ 


ಕ.ರಾ.ಮ.ಅ.ನಿಗಮದ ವತಿಯಿಂದ ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದ: ಮೂಲಕ ಮನೆ ನಿರ್ಮಾಣದ 


ಜಿಲ್ಲಾವಾರು ವಿವರ 
ಕ್ರಸಂ § ಜಿಲ್ಲೆಗಳ ಹೆಸರು bas pad 
1 -  ಜೆಳಗಾವಿ 642 
— 1 
2 ಬಾಗಲಕೋಟೆ 2932 
3 | ವಿಜಯಪುರ 1604 ' 
4 ಹಾವೇರಿ 260 | 
5 | ಧಾರವಾಡ | | 281 
ಇ - ದಗ 546 
7 | ಚಿತ್ರದುರ್ಗ 62 
[ ದಾವಣಗೆರೆ : 64 
9 ಶಿವಮೊಗ್ಗ | 04 
y ರಾಯಚೂರು KE 1869 
- ಕೊಪ್ಪ 1812 ” 
- ಬಳ್ಳಾರಿ 1713 
13 ಕಲಬುರಗಿ 624 
14 . ಯಾದಗಿರಿ ' 839 
ಒಟ್ಟು | 13252 


